ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 23ನೇ ಜುಲೈ, 2019 
ಬೀದರ್‌ ಸಹಕಾರಿ ಇಂಜಿನಿಯರ್‌ ಕಾಲೇಜಿನ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು):- 
483 (571) ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಬೀದರ್ಲೆ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು ಮಂಜೂರು ಮಾಡಿದ್ದು ಯಾವಾಗ; ಕಾಲೇಜಿನ ಆರಂಭ ಯಾವ ಹಂತದಲ್ಲಿದೆ; 
ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಕಾಲೇಜು ಆರಂಭವಾಗುವುದೇ; 
(ಆ) ಬೀದರ್‌ ಗವಾನ್‌ ಸಂಶೋಧನಾ ಕೇಂದ್ರ (ಶೈಕ್ಷಣಿಕ) ಆರಂಭಿಸುತ್ತಿರುವುದು ನಿಜವೇ ; 


(ಇ) ಹಾಗಿದ್ದಲ್ಲಿ, ಇಲ್ಲಿಯವರೆಗೆ ಯಾವ ಯಾವ ಕಾರ್ಯಗಳು ಪೂರ್ಣಗೊಂಡಿವೆ; ಈ ಸಂಶೋಧನಾ ಕೇಂದ್ರ ಯಾವ 
ಸೌಲಭ್ಯಗಳನ್ನೊ ಳಗೊಂಡಿರಲಿದೆ; ಈ ಸಂಶೋಧನಾ ಕೇಂದ್ರಕ್ಕೆ ಮಂಜೂರಾದ ಅನುದಾನ ಎಷ್ಟು ? (ಇಲ್ಲಿಯವರೆಗೆ ಖರ್ಚಾಗಿರುವ 
ಅನುದಾನದ ವಿವರ ನೀಡುವುದು) 


